ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಕೆ. ಎಸ್‌. ಎಫ್‌. ಸಿಯಲ್ಲಿ ಓಟಿಎಸ್‌ ಸೌಲಭ್ಯ ಬಗ್ಗೆ 
ಶ್ರೀ ಪ್ರಾಣೇಶ್‌ ಎಂ. ಕೆ.(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
46 (646) ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕಳೆದ ಮೂರು ವರ್ಷಗಳಿಂದ ಕರ್ನಾಟಕ ರಾಜ್ಯ ಹಣಕಾಸು ನಿಗಮದಲ್ಲಿ (KS೯€) ೦TS/MCA್ನ ಯೋಜನೆಯಡಿ ಎಷ್ಟು 
ಮಂದಿ ಫಲಾನುಭವಿಗಳು ಸಾಲ ಸೌಲಭ್ಯ ಪಡೆದಿದ್ದಾರೆ; (ಜಿಲ್ಲಾವಾರು ಪೂರ್ಣ ವಿವರವನ್ನು ನೀಡುವುದು) 


(ಆ) ಸದರಿ ಸೌಲಭ್ಯವನ್ನು ಪ್ರಧಾನ ಮೊತ್ತ (Principal Amount) ಲೆಕ್ಕಾಚಾರ ಮಾಡಿ ಎಷ್ಟು ಮಂದಿ ಫಲಾನುಭವಿಗಳಿಗೆ 
ನೀಡಲಾಗಿದೆ; (ವಿವರ ನೀಡುವುದು) 


(ಇ) ಈ ಸೌಲಭ್ಯವನ್ನು ಅಂತಿಮಗೊಳಿಸುವಾಗ ಸರಳ ಬಡ್ಡಿ ಆಧಾರ ಹಾಗೂ ಫಲಾನುಭವಿಗಳ 4 ಜಾಮೀನುದಾರರ ಭದ್ರತಾ 
ಠೇವಣಿಗಳ ಮೊತ್ತವನ್ನು ನಿಗಧಿಪಡಿಸಲಾಗಿತ್ತೇ; 


(ಈ) ನಿಯಮ 32(ಜಿ) ಹಾಗೂ 31(ಎ)ರಡಿಯಲ್ಲಿ 2018 ರಿಂದ 2020ರವರೆಗೆ ಎಷ್ಟು ಮಂದಿ ಆಸ್ತಿಯನ್ನು (Prಂpೀ!) 
ಮಾರಿದ್ದಾರೆ; ಮಾರಿದ್ದಲ್ಲಿ, ಅವರುಗಳ ವಿವರ ಒದಗಿಸುವುದು; 


(ಉ) ಸಾಲ ಪಡೆದ ಫಲಾನುಭವಿಗಳ ಪೈಕಿ ಎಷ್ಟು ಮಂದಿ ರ್ಣTಯ ಮೊರೆ ಹೋಗಿದ್ದಾರೆ; ಇದರಲ್ಲಿ ಎಷ್ಟು ಪ್ರಕರಣಗಳು ಯಾವ 
ಮೊತ್ತಕ್ಕೆ ಇತ್ಯರ್ಥವಾಗಿರುತ್ತವೆ? 


